ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಕ 


ವಿಧಾನ ಪರಿಷತ್ತು 


1976(2245) 

ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ) 
21-03-2022 ; 

ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಸಂಖ್ಯೆ ಪಶ್ಯ ಉತ್ತರ 
+ 
ಅ) [ರಾಜದ ಸರ್ಕಾರಿ ಪದವಿ ಪೂರ್ವ ಸರ್ಕಾರಿ ಪದವಿ `"ಪೊರ್ವ ಕಾಲೇಜುಗಳ 
| Eri ಉಪನ್ಯಾಸಕ ಉಪನ್ಯಾಸಕರ ವರ್ಗಾವಣೆಯನ್ನು 2020-21ನೇ 
ವರ್ಗಾವಣೆ 2020-21ನೇ ಸಾಲಿನಲ್ಲಿ | ಸಾಲಿನಲ್ಲಿ ನಡೆಸಿರುವುದಿಲ್ಲ. 
ನಡೆಸಲಾಗಿದೆಯೇ; f 
ಆ) (ನ ನಡೆಸದಿರಲು [ ಸರ್ಕಾರಿ "ಪದವಿ ಪೂರ್ವ `ಇತೇವಮ 


ಕಾರಣವೇನು; (ವಿವರ ನೀಡುವುದು) 


ಉಪನ್ಯಾಸಕರ ಹಾಗೂ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ 
ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ಅಧಿನಿಯಮವನ್ನು 
“ಶಿಕ್ಷಕ ಸ್ನೇಹಿ” ವರ್ಗಾವಣೆಗಳನ್ನೊಳಗೊಂಡ ನೂತನ 
ಕಾಯ್ದೆಯನ್ನು ರಚಿಸಲು ತೀರ್ಮಾನಿಸಲಾಗಿದೆ. 
ಅದರಂತೆ, ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆ (ಶಿಕ್ಷಕರ 
ವರ್ಗಾವಣೆ . ನಿಯಂತ್ರಣ) ವಿಧೇಯಕ 2020ನ್ನು 
ದಿನಾಂಕ:10-03-2020ರಂದು ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಿಸಲಾಗಿರುತ್ತದೆ.: ಸದರಿ ಅಧಿನಿಯಮದಲ್ಲಿ, 
ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು 
ಹಾಗೂ ಪ್ರಾಂಶುಪಾಲರಿಗೆ ಸಂಬಂಧಿಸಿದ 
ಉಪಬಂಧಗಳನ್ನು ಹೊರತುಪಡಿಸಿ, ಕರ್ನಾಟಕ ರಾಜ್ಯ 
ಸಿವಿಲ್‌ ಸೇವೆಗಳು (ಶಿಕ್ಷಕರ ವರ್ಗಾವಣೆ ನಿಯಂತ್ರಣ) 
ಕಾಯ್ದೆ, 2007 ನಿರಸನಗೊಳಿಸಿ ಆದೇಶಿಸಿದೆ. 
ಇದರನ್ವಯ , ಸರ್ಕಾರಿ ಪದವಿ ಪೂರ್ವ ಕಾಲೇಜು 
ಉಪನ್ಯಾಸಕರ ವರ್ಗಾವಣೆಯನ್ನು ನಡೆಸಿದ್ದಲ್ಲಿ, 
ಮತ್ತೊಮ್ಮೆ ಕಡ್ಡಾಯ ವರ್ಗಾವಣೆಯನ್ನು 
ಕೈಗೊಳ್ಳಬೇಕಾಗುತ್ತಿತ್ತು. 


ಮುಂದುವರೆದು, ಕೋವಿಡ್‌ 19 ಸಾಂಕ್ರಾಮಿಕ | 
ರೋಗದ  ಹಿನ್ನೆಲೆಯಲ್ಲಿ,- 2020-21ನೇ ' ಸಾಲಿನಲ್ಲಿ 
ಭೌತಿಕ ತರಗತಿಗಳನ್ನು ಡಿಸೆಂಬರ್‌ 2020ರ ವರೆಗೆ 
ವಿದ್ಯಾರ್ಥಿಗಳ ಹಾಗೂ ಉಪನ್ಯಾಸಕರ ಆರೋಗ್ಯದ 
ಹಿತದೃಷ್ಠಿಯಿಂದ ನಡೆಸಲು ಸಾಧ್ಯವಾಗಿರುವುದಿಲ್ಲ. ಈ 
ಕಾರಣಗಳಿಂದ 2020-21ನೇ ಸಾಲಿನ ವರ್ಗಾವಣೆ 
ಪ್ರಕ್ರಿಯೆಗೆ ಚಾಲನೆ ನೀಡಲು ಸಾಧ್ಯವಾಗಿರುವುದಿಲ್ಲ. 


2 


ಇ) 


— 


ಶೀಘ್ರವಾಗಿ ಉಪನ್ಯಾಸಕರ 
ವರ್ಗಾವಣೆಯನ್ನು ಸಡೆಸಲು 
ಸರ್ಕಾರ ಕೈಗೊಂಡ ಕ್ರಮಗಳೇಮ? 
(ವಿವರ ನೀಡುವುದು). 


ಶಾಸನ 2021, ದಿನಾಂಕ:18-01-2022ರಲ್ಲಿ ಕರ್ನಾಟಕ | 


ಸರ್ಕಾರದ ಅಧಿಸೂಚನೆ ಸಂಖ್ಛೆ: ಸಂವ್ಯಶಾಇ 47 


ರಾಜ್ಯ ಸಿವಿಲ್‌ ಸೇವೆಗಳು(ಶಿಕ್ಷಕರ ವರ್ಗಾವಣೆ 
ನಿಯಂತ್ರಣ೫2ನೇ ತಿದ್ದುಪಡಿ), ವಿಧೇಯಕ 2021ರಲ್ಲಿ | 


ಸರ್ಕಾರಿ ಪದವಿ ಪೂರ್ವ: " ಕಾಲೇಜಿನ” 
| ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರುಗಳನ್ನು 


ನಿಯಮಗಳು. ಅಧಿಸೂಚನೆಯಲ್ಲಿ ಪ್ರಕಟವಾದ ನಂತರ.| 


ಸಾರ್ವಜನಿಕ ಶಿಕ್ಷಣ ಇರಾಖೆಯ ಶಕ್ಷಕರುಗಳರದಿಗೆ] 


ಸೇರ್ಪಡೆಗೊಳಿಸಲಾಗಿರುತ್ತದೆ. ಸದರಿ ವಿಧೇಯಕದನ್ನ್ವಯ 
ನಿಯಮಗಳನ್ನು  ರೂಪಿಸಲಾಗುತ್ತಿದ್ದು ಪಕಿಯೆ 
ಜಾರಿಯಲ್ಲಿರುತ್ತದೆ. ಉಪನ್ಯಾಸಕರ ವರ್ಗಾವಣೆ 


ನಿಯಮಾನುಸಾರ ಉಪನ್ಯಾಸಕರ ವರ್ಗಾವಣೆ 


ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುವುದು. 


ಸಂಖ್ಯೆ: ಇಷಿ 60 ಡಿಜಿಡಬ್ಬ್ಯೂ 2022 


